ಡಾ ಸೂರ್ಯನಾಥ ಕಾಮತ್‌ 


ಕರ್ನಾಟಕದಲ್ಲಿ ಬಾಸೆಲ್‌ ಮಿಶನ್‌ನ ಸಾಧನೆ 


ಪಾಶ್ಚಾತ್ಯರ ಪ್ರಭಾವದಿಂದ ಭಾರತದಲ್ಲಿ ಆದ 
ತೀವ್ರ ಬದಲಾವಣೆಗಳು ನಮಗೆ ಚಿರಪರಿಚಿತ. ಪಾಶ್ಚಾ ತ್ಯ 
ಶಿಕ್ಷಣ, ಪಾಶಾ ತ್ಯ ವಿಜಾ ನ ಹಾಗೂ ವಿಚಾರವಾದ, 
ಯಂತ್ರಯುಗ, ಸಾರಿಗೆ ಸುದಾರಣೆ ಇವುಗಳೆಲ್ಲದರಿಂದ 
ಆದ ನವೋದಯ | "ರಿನೇಸಾನ್ಸ್‌' ) ಭಾರತೀಯ 
ಸಮಾಜದಲ್ಲಿ ಕಾ ್ರಂತಿಕಾರಕೆ ಪರಿವರ್ತನೆಗಳನ್ನು ತಂದಿತು. 
ಮಧ್ಯಮವರ್ಗವು ಸಮಾಜದ ಮುಂದಾಳುತ್ವ ವಹಿಸಲು 
ಕಾರಣವಾಯಿತು. ಇಡೀ ಭಾರತದಲ್ಲಿ ಆದ ಈ ಪರಿ 
ವರ್ತನೆಗಳಿಂದ ಕರ್ನಾಟಕವೂ ಮುಕ್ತವಾಗಿರಲಿಲ್ಲ. ಇಂಥ 
ಪರಿವರ್ತನೆಗಳೇ ವಿವಿಧ ಮಾರ್ಗಗಳಿಂದ. ಮೂಲ 
ಗಳಿಂದ ಕರ್ನಾಟಕಕ್ಕೆ ಬಂದವು. ಈ ಪೈಕಿ ಕ್ರೈಸ್ತ ಮತ 
ಸನಾ ಸಾರಕರು ಉಲ್ಲೆ ೇಖನೀಯರು. ಕರ್ನಾಟಕದಲ್ಲಿನ ಈ 
ಬದ ರಾವಣೆಗಳಿಗೆ ಕಾರಣಕರ್ತರಾದ ಕ್ರೈಸ್ತ ಮತ 
ಪ್ರಸಾರಕರಲ್ಲಿ ಬಾಸೆಲ್‌ ಮಿಶನ್‌ ಆಗ್ರಗಣ್ಯವಾದುದು. 
೧೮೩೪ರ ಅಕ್ಟೋಬರ್‌ ೩೦ಕ್ಕೆ ಮಂಗಳೂರಿಗೆ ಬಂದು 
ಕಾರ್ಯಾರಂಭ ಮಾಡಿದ ಬಾಸೆಲ್‌ ಮಿಶನ್‌ಗೆ ಈಗ 
ಒಂದೂವರೆ ಶತಮಾನ ಮಾರಿತು. 


ಸ್ವಿಜರ್ಶ್ಯಾಂಡ್‌ ದೇಶದಲ್ಲಿನ, ಫಾನ್‌ ಮತ್ತು 


ತ್‌ ತ್‌ 


ಜರ್ಮನಿಗಳ ಗಡಿಯಲ್ಲಿರುವ ಜರ್ಮನ್‌ ಭಾಷಿಕ ಊರು 
ಬಾಸೆಲ್‌. ರ್ಹಾ ಯಿನ್‌ ನಡಿದಂಡೆಯಲ್ಲಿರುವ ಒಂದು ಸಿ ಸ್ವಿಸ್‌ 


ಕ್ಯಾಂಟನ್‌ನ “ಕೇಂದ್ರ ವಾಗಿರುವ ವಾಣಿಜ್ಯ. ಕೈಗಾರಿಕೆ 


ಹಾಗೂ ಶೈಕ್ಷಣಿಕೆ ಕೇಂದ್ರವಾದ ಈ ಪಟ್ಟಣವು ನೆಪೋಲಿ 
ಯನ್‌ನ ಯುದ್ಧ ಗಳ ಕಾಲದಲ್ಲಿ ಆಕ್ರಮಣದ ಭೀತಿಗೆ 
ಸತತವಾಗಿ ಒಳಗಾಗಿತ್ತು: ೧೮೧೫ರಲ್ಲಿ ರಷ್ಯಾದ ಸೈನ್ಯಪು 


ಫ್ರಾನ್ಸ್‌ ವಿರುದ್ಧ ಯುದ್ಧ ನಡೆಸಲು ಬಾಸೆಲ್‌ 
ಮುಖಾಂತರವೇ ಹಾದುಹೋಗಿತ್ತು. ತಮ್ಮ ಊರು 
ಯಾವುದೇ ತೊಂದರೆಗೆ ಒಳಗಾಗದೆ ಸಾಬೀತಾಗಿ ಉಳಿ 
ಯುವಂತಾದರೆ, ತಾವೆಲ್ಲರೂ ಒಂದು ಕ್ರೈ ಸು ಧರ್ಮೋ 
ಪದೇಶಕರ ಶಾಲೆ ತೆರೆಯುವುದಾಗಿ ಊರ ಗಣ್ಯರು 
ಹರಕೆ ಹೊತ್ತರು. ನೆಪೋಲಿಯನ್ನನ ಪತನವಾಗಿ 
ಯೂರೋಪ್‌ ಅಪಾಯ ಮುಕ್ತವಾದಾಗ ಜರ್ಮನ್‌ 
ಇವ್ಯಾಂಜಲಿಕಲ್‌ ಸೊಸೈ ಟಿಯನ್ನು ಅವರು ೧೮೧೬ರ 
ಆಗಸ್ಟ್‌ ೧೬ರಂದು ಸಾ ಸಿದರು, SEN ೧೮೫೭ರಲ್ಲಿ 
ಪ್ರಕಟಿವಾದ “ಬಾಸೆಲ್‌ ಮಿಶನ್‌ ರಿಪೋರ್ಟ್‌' ತಿಳಿಸು 
ತ್ತ ದೆ, ಈ ಸಂಸ್ಥೆ ಯು ಮುಂದೆ "ಬಾಸೆಲ್‌ ಇವ್ಯಾಂಜಲಿಕಲ್‌ 
ಸೊಸೈಟಿ' ಎಂದು ಪುನರ್ನಾಮಕರಣ ಹೊಂದಿತು. ' 
ಆರಂಭದಲ್ಲಿ ಆಫ್ರಿಕಾ ಖಂಡಕ್ಕೆ ಮಾತ್ರ ಮತಪ್ರಸಾರಕ 
ರನ್ನು ಕಳುಹಿಸುತ್ತಿದ್ದ ದ್ದ ರೂ ೧೮೬ರ ಚಾರ್ಟರ್‌ ಆ್ಯಕ್ಸ್‌ 
(ಈಸ್ಟ್‌ಇ ಇಂಡಿಯಾ "ಕಂಪನಿಯ ಭಾರತದಲ್ಲಿ ವ್ಯವಹಾರ 
ನಡೆಸುವ ಹಕ್ಕನ್ನು ನವೀಕರಿಸುವ ಕಾಯಿದೆ. ಪ್ರಕಾರ 
ಭಾರತದಲ್ಲಿ ಕ್ರೈಸ್ತ ಮಿಶನರಿಗಳು ಪ್ರಚಾಠ ನಡೆಸುವ 
ಪ್ರತಿಬಂಧವನ್ನು ತೆಗೆದು ಹಾಕಿದಾಗ; 
ಭಾರತದಲ್ಲೂ ಕಣ್ಣು ಹಾಯಿಸುವ ನಿರ್ಣಯವನ್ನು 
ಬಾಸೆಲ್‌ ಮಿಶನ್‌ _ ಕೈಕೊಂಡು, ೧೮೩೪ರಲ್ಲಿ ಜಾನ್‌ 
ಕ್ರಿಸ್ಟೊಫ್‌ ಲೆಹ್ನರ್‌, ಕ್ರಿಸ್ಟೊಫ್‌ ಲಿಯೊನಾ ನಾರ್ಜ್‌ ಗೈನರ್‌ 
ಮತ್ತು ಸ್ಯಾಮುವೆಲ್‌ ಹೆಬಿಕ್‌ ಎಂಬ ಮೂವರು ಕಲ್ಲಿ 


ರು 
ಬಗ್ಗೆ ಇದ 
[a ೧ 


-, ಕೋಟೆ ಬಂದರಿನ , ಮೂಲಕ. -ಬಂದು ಮಂಗಳೂರನ್ನು 
ತಲುಪಿ. ಕಾರಾ. (ರಂಭ ಮಾಡಿದರು. 


ಬಾಸೆಲ್‌ ಮಿಶನ್‌ನವರು ಪ್ರಾಟೆಸ್ಟಂಟ್‌ ಪಂಥ 
ದವರು. ರೋಮನ್‌ ಕ್ಯಾಥಲಿಕರಂತೆ ಮತಾಂತರಿತ 
ಜನರ ಪೂರ್ತಿ ಹೆಸರು, ಭಾಷೆ, ಜೀವನ ವಿಧಾನಗಳಲ್ಲಿ 
ಒಮ್ಮೆಗೇ ಬದಲಾವಣೆ ಮಾಡಲು ಯತ್ನಿಸಿದವರಲ್ಲ. 
ಜೊತೆಗೆ ನವ ಶಿಕ್ಷಣ, ಭಾರತದ ಸಂಸ್ಕೃತಿ, ಸಾಹಿತ್ಯಗಳ 
ಅಧ್ಯಯನ ಹಾಗೂ ಮುದ್ರಣ, ಕೈಗಾರಿಕೆಗಳ ಬೆಳ 
ವಣಿಗೆಯ ಕೆ ತ್ರದಲ್ಲಿ ಅನೇಕ ಬದಲಾವಣೆಗಳನ್ನು 
ತಂದವರು. ಕರ್ನಾಟಕದ ಕ್ರೈಸ್ತರಲ್ಲಿ ಸರಲ್ಲಿ ಕ್ಯಾಥಲಿಕರು 
ಬಹು ಸಂಖ್ಯಾತರು. ಪ್ರಾಟೆಸ್ಟೆಂಟರು ತೀರ ಅಲ್ಪ 
ಸಂಖ್ಯಾತರು. ಅವರಲ್ಲಿ ಬಾಸೆಲ್‌ ಮಿಶನ್‌, ಲಂಡನ್‌ 
ಮಿಷನ್‌ ಹಾಗೂ ವೆಸ್ಲಿಯನ್‌ ಮಿಶನ್‌ ಎಂಬ ಮೂರು 
ಮುಖ್ಯ ಗುಂಪುಗಳಿವೆ. (ಈ ಎಲ್ಲಪಾ ್ರಟೆಸ್ಸೆಂಟರು ಈಗ 
“ಚರ್ಚ್‌ ಆಫ್‌ ಸೌತ್‌ ಇಂಡಿಯಾ' ಎಂಬ ಸಾಮಾನ್ಯ 
ಸಂಸ್ಥೆ ಯಲ್ಲಿ ಒಂದಾಗಿದ್ದಾರೆ ರ. ಆದರೆ ಈ ಪೈಕಿ ಬಾಸೆಲ್‌ 
ಮಿಶನ್‌ ಮಾತ್ರ ತನ್ನದೇ ಕೊಡುಗೆ ನೀಡಿ ಕರ 
ಸಾಂಸ್ಕೆ ತಿಕ ಇತಿಹಾಸ ಸದಲ್ಲಿ ಅದ್ವಿತೀಯ ಸ್ಥಾನ ಪಡೆ 
ಯಿತು. ದಕ್ಷಿಣ ಕನ್ನಡ, ಕೊಡಗು, ಧಾರವಾಡ ಹಾಗೂ 
ವಿಜಾಪುರ ಜಿಲ್ಲೆಗಳಲ್ಲಷ್ಟೇ ಅವರ ಚಟುವಟಿಕೆ ಸೀಮಿತ 
ವಾಗಿದ್ದರೂ ಅವರ ಚಟುವಟಿಕೆಗಳ ಪ್ರಭಾವ ವ್ಯಾಪಕ 
ಮತ್ತು: ದೂರಗಾಮಿಯಾದ್ದು ಕ 


ಮತ ಪ್ರಚಾರಕ್ಕಾಗಿಯೇ ಬಂದವರು ಎಳೆಯರನ್ನು 

ಸೆಳೆಯಲು ಶಿಕ್ಷಣ ಕ್ಷೇತ್ರ ಪ್ರವೇಶಿಸಿ ಪುಶ್ಲಾ ತ್ಯ ನವ 
ವಿಚಾರಗಳ ಗಾಳಿಯನ್ನು. ತಂದರು. ಇಲ್ಲಿಯ "ಜನರ 
ಭಾಷೆ ಕಲಿಯಲೆಂದು, ಜನಜೀವನ ಅರಿಯಲೆಂದು 
ಕನ್ನಡದ ವ್ಯಾಕರಣ, ಶಬ್ದಕೋಶಗಳ. ವೈಜ್ಞಾನಿಕ ರಚನೆ 
ಆರಂಭ ಮಾಡಿದರು. ತಾವು ಟೀಕಿಸಬೇಕಾಗಿದ್ದ ಇಲ್ಲಿನ 
ಧರ್ಮ, ಸಂಸ್ಕ ಂತಿಗಳನ್ನು ಚನ್ನಾಗಿ ಅರಿಯಲು "ಅವುಗಳ 
ಅಧ್ಯಯನ ನ ನಡಿ ಕನ್ನಡ 'ಪ್ರಾಚೀನಗ್ರ ಗ.ಂಥಗಳ ಸಂಪಾದನೆ, 
ಪ್ರಕಟಣೆಗೆ ಮುಂದಾದರು. ಪ್ರಕಟಣೆಗಾಗಿ ಮುದ್ರಣ 


ವನ್ನು ಜಾರಿಗೆ ತರಲು ಯತ್ನಿಸಿ ಕನ್ನಡ ಮುದ್ರಣದ 
ಕೆ ಪಿ ಕೆ ಅದ್ವಿ ತೀಯ ಕೊಡುಗೆ ನೀ (ಡಿದರು. ಕನಡದ 
ಯ ಲಳ 8 


ಜೊತೆಗೆ ಬಾಸೆಲ್‌ ಮಿಶನ್‌ನವರು ತುಳು, ಕೊಡವ 
ಭಾಷೆಗಳ ಅಧ್ಯಯನಕ್ಕೊ ಆರಂಭಿಸಿದರು. ಅಲ್ಲದೆ 
ಮತಾಂತರಿತ ದಲಿತರ ಉದರ ನಿರ್ವಾಹದ ಸಮಸ್ಯೆ 
ಕಾ ನೇಯ್ಗೆ, ಹೆಂಚಿನ ಸೈಗಾಡಿಗಳುಥ ನಪ 


ಲೆ 


ಕೈಗಾರಿಕಾ ಕೇತ ಗಳಲಿ ಕಾಲಿಟು 
ಲ ಬಲ್‌ ಬ 
ದಲ್ಲೂ ತಮ್ಮದೇ ಕೊಡುಗೆ ನೀಡಿದರು. 


ಆರ್ಥಿಕ ತೆ ಆತ್ರ 


ಶಾಲೆಗಳನ್ನು ಆರಂಭಿಸಿ, ಅಲ್ಲಿ ಮಕ್ಕಳಿಗೆ ಬೈಬಲ್‌ 
ಶಿಕ್ಷಣ ನೀಡಿದಲ್ಲಿ, ಅವರನ್ನು ತಮ್ಮ ಧರ್ಮದ ಕಡೆ 
ಸೆಳೆಯುವುದು ಸುಲಭವೆಂದು ಈ ಮಿಶನರಿಗಳ ನಂಬಿಕೆ. 
“ಇಲ್ಲಿಯ ಜನತೆಯ ಮೂಢನಂಬಿಕೆಗಳನ್ನೂ ಸ್ವಧರ್ಮ 
ದಲ್ಲಿಯ “ಅಂಧ' ನಿಷ್ಠೆಯನ್ನೂ ಸಡಲಿಸಿ ಕ್ರೈಸ್ತ ಧರ್ಮ 
ದಲ್ಲಿ ಆಸ್ಥೆ ಯನ್ನು ಕುದುರಿಸುವುದಕ್ಕೆ ಪ್ರಥಮ ಸೋಪಾನ 
ವೆಂದರೆ ಪಾಶ್ಚಾತ್ಮ ಶಿಕ್ಷಣ ಕ್ರಮವೇ _.ಎಂದು ಅವರು. 
ನಂಬಿದ್ದರು? ಎಂದು ಈ ಬಗ್ಗೆ ಡಾ| ಶ್ರೀನಿವಾಸ 
ಹಾವನೂರ ಹೇಳಿದ್ದಾರೆ. ಹೆಬಿಕ್‌ ೧೮೩೬ರಲ್ಲಿ 
ಮಂಗಳೂರಲ್ಲಿ ನಾಲ್ಕು ಬಾಲಕರನ್ನು ಒಳಗೊಂಡು ಒಂದು. 
ಶಾಲೆ el ಮುಂದೆ ೧೮೪೦ರಲ್ಲಿ ಅದು. 
ಇಂಗ್ಲಿಷ * ಶಾಲೆಯಾಯಿತು. ಅದೇ ರೀತಿ ಮೋಗ್ಲಿ ೦ಗ್‌ 
೧೮೩೭ರಲ್ಲಿ ಧಾರವಾಡದಲ್ಲೂ ಶಾಲೆ ಆರಂಭಿಸಿದ. 
೧೮೩೯ರಲ್ಲಿ ಹುಬ್ಬಳ್ಳಿ. ೧೮೪೦ರಲ್ಲಿ ಗದಗು, ಮಲ್ಲಸಂದ್ರ, 
ಗುಳೇದಗುಡ್ಡ ಗಳಲ್ಲೂ ಶಾಲೆಗಳು ಆರಂಭವಾದುವು. 
ಕೊಡಗಿನ ೧೮೩೪ರಲ್ಲಿ ಆರಂಭವಾದ ಆಂಗ್ಲೊ ವರ್ನಾ 
ಕ್ಯುಲರ್‌ ಶಾಲೆಯನ್ನು ಹಾಗೂ ಇತರೆಡೆ ಕಲವ ಕನ್ನಡ 
ಪ್ರಾಥಮಿಕ ಶಾಲೆಗಳನ್ನೂ ಬ್ರಿಟಿಷ್‌ ಸರಕಾರವು. 
ಪ್ರಾರಂಭಿಸಿದ್ದರೂ ಈ ಶಾಲೆಗಳಲ್ಲಿ “ಕೊಡವರಿಗೆ ಏನನ್ನೂ 
ಕಲಿಸಿಲ್ಲ, ಅವರು ಏನನ್ನೂ ಕಲಿತಿಲ್ಲ” ಎಂದು ಅಲ್ಲಿನ. 
ಶಿಕ್ಷಣದ ಕೆಳಮಟ್ಟದ ಬಗ್ಗೆ ಮೋಗ್ಲಿಂಗ್‌ ೧೮೫೪ರಲ್ಲಿ 
ಬರೆಯಲು, ೧೮೫೫ರಲ್ಲಿ ಮಡಿಕೇರಿಯಲ್ಲಿ ಒಂದು. 
ಲೋವರ್‌ ಸೆಕೆಂಡರಿ ಶಾಲೆಯನ್ನು ತೆರೆಯಲು. 
ಮೋಗ್ಲಿ ಂಗನಿಗೆ ಕೊಡಗಿನ ಕಮೀಷನರ್‌ ಆಗಿದ್ದ ಸರ್‌” 
ಮಾರ್ಕ್‌ ಕಬ್ಬನ್‌ ಅನುಮತಿ ನೀಡಿದನು. ಕೊಡಗಿನ 
ಪ್ರಥಮ ಗ್ಯಾಸೆಟಿಯರ್‌ ಬರೆದ ರಿಕ್ಟರ್‌ ಮುಂದೆ ಅಲ್ಲಿ 


ಅಧ್ಯಾಪಕನಾದನು. 


ಬಾಸೆಲ್‌ ಮಿಶನ್‌ನವರ ವಿದ್ಯಾ ಕ ತ್ರದಲ್ಲಿಯ: 
ಪ್ರಗತಿ ಬೆರಗುಗೊಳಿಸುವಂತಿದೆ. ಕ್ರಿ.ಶ. ೧೮೫೩ರ 
ಸುಮಾರಿಗೆ ಅವರು ೫೦ ಪ್ರಾಥಮಿಕ ಶಾಲೆಗಳನ್ನೂ 
೮ ಹೈಸ್ಕೂ ಲುಗಳನ್ನೂ ನಡೆಸುತ್ತಿದ್ದರು... ಶಾಲೆಗಳಲ್ಲಿ - 


` ಶಿಸ್ವ ನ್ನು ಚೆನ್ನಾ ಗಿ ಕಾಯ್ದು ಕೊಳ್ಳ ಲಾಗುತ್ತಿ ತ್ತು? ಎಂದು. 
ಡಾ| ಶ್ರೀನಿವಾಸ . 


ಹಾವನೂರು | 
| ಸಿ K pe & Ms ಇತಿಹಾಸ ಸ ದರ್ಶನ 


'ಹೇಳಿರುವರಲ್ಲದೆ ಕ್‌ 


ಔದ್ಯೊ "ಗಿಕ ಶಿಕ್ಷಣ. ಸ್ತ್ರೀಯರ `ಶಿಕ್ಷಣಗಳ ಬಗೆಗೂ 
ಚ ಮನಸ್ಸು ಕೊಟ್ಟ ಹು ಸಂಗತಿಯ ಕಡೆ ಗಮನ 
ಸೆಳೆದಿದ್ದಾರೆ. 


ಮಂಗಳೂರನ್ನೇ ಕೇಂದ್ರವಾಗಿಟ್ಟು ಕೊಂಡು ಇವರು 
ನಡೆಸಿದ ಚಟುವಟಿಕೆಗಳಲ್ಲಿ ಈಗಿನ ಬಲ್ಮಠ ("ಬೆಲ್ಮೊಂಟ್‌' 
ಎಂಬ ಹೆಸರಿನ ಒಂದು ಬಂಗಲೆಯಿದ್ದ ಈ ಪ್ರದೇಶಕ್ಕೆ 
ಈ ಹೆಸರು ಬ ಬಂತು) ಕಟ್ಟೆದ್ದ ಶಾಂತಿ ಇಗಜಿ ಕ್‌ (೧೮೬೨) 
ಬಾಸೆಲ್‌ನಲ್ಲಿದ್ದ ಮಿಶನ್‌ ಹೌಸ್‌ನ ಮಾದರಿಯಲ್ಲೇ 
ಕಟ್ಟಲ್ಪಟ್ಟಿತು. ೧೯೬೨ರಲ್ಲಿ ಅದರ ಜೀರ್ಣೊ ಆದಾರ 
ಘಡ ಮೂಲವಸ್ತುವಿನಲ್ಲಿ ಹೆಚ್ಚಿನ ಬದಲಾವಣೆ 
ಆಗಲಿಲ್ಲ. ಮುಂದೆ ಮಂಗಳೂರ ಜೆಪ್ಪುವಿನ ಶಾಂತಿ 
ಇಗರ್ಜಿ ಬೊಕ್ಕಪಟ್ಟಣದ ವಿಶ್ರಾಂತಿ ಇಗರ್ಜಿಗಳ ರಚನೆ 
ಯಾಯಿತಲ್ಲದೇ ಧಾರವಾಡ, ಹುಬ್ಬಳ್ಳಿ (ಉಣಕಲ್‌), 
ಗದಗು, ಗುಳೇದಗುಡ್ಡ ಗಳಲ್ಲೂ ಅವರು ಇಗರ್ಜಿಗಳನ್ನು 
ಕಟ್ಟಿದರು. ಮಂಗಳೂರಲ್ಲಿ ಮತಾಂತರಗೊಂಡವರಲ್ಲಿ 
೧೮೪೨ರ ಆನಂದರಾವ್‌ ಕೌಂಡಿಣ್ಯ ಎಂಬ ಬ್ರಾಹ್ಮಣ 
ಮುಖ್ಯನು. ಭಗವಂತರಾವ್‌ ಕೌಶಿಕ್‌ ಮತ್ತು ಮುಕುಂದ 
ರಾವ್‌ ಕೌಶಿಕ್‌ ಎ ೦ಬ ಇಬ್ಬ ರುಸ ಸಾರಸ್ವ ತರೂ ಇದರ ಹಿಂದೆ 
ಮತಾಂತರ ಹೊಂದಿದರು. ಇದಕ್ಕೆ ಕಾರಣಕರ್ತರು 
ರೆ. ಮೋಗ್ಲಿ ಗ್‌. ೧೮೩೮ರಲ್ಲಿ ಮಂಗಳೂರಲ್ಲಿ ಸ್ಲಾಪಿಸಿದ 
ಉಪದೇಶಕರ ಶಾಲೆ(ಸೆಮಿನರಿ)ಯಲ್ಲಿ ಇವರಿಗೆ ಮುಂದೆ 
ತರಬೇತಿ ನೀಡಲಾಯಿತು. ಆನಂದರಾವ್‌ ಕೌಂಡಿಣ್ಯನು 
ಮುಂದೆ ಕೊಡಗಿಗೆ ಬಂದು ಮತ ಪ್ರಚಾರ ಕೈಕೊಂಡನು. 
ಇವರನ್ನುಳಿದು ದಕ್ಷಿಣಕನ್ನಡದಲ್ಲಿ ಮತಾಂತರಿತರಾದ 
ಜನರಲ್ಲಿ ಅಸ್ಪೃಶ್ಯರಾದ 'ಹೊಲೆಯ'ರೂ ಹಾಗೂ ಆಗ 
ಅಸ್ಪೃಶ್ಯರೆಂದು ಪರಿಗಣಿಸಲ್ಪಡುತ್ತಿ ದ್ರ ಬಿಲ್ಲವರೂ 
ಮುಖ್ಯರು. 


ಮತಾಂತರಿತರಾದ ಜನ ವಿವಿಧ ರೀತಿಯ 
ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗುತ್ತಿದ್ದುದರಿಂದ 
ಅವರು ಸ್ವತಂತ್ರವಾಗಿ ಜೀವನ ನಡೆಸಲು ಸಾಧ್ಯವಾಗು 
ವಂತೆ ರೆವೆರೆಂಡ್‌ ಮೆಟ್‌ ಎಂಬ ಜರ್ಮನ್‌ ಪಾದ್ರಿ 
ನೇಯ್ಗೆ ಯಲ್ಲಿ ಅನೇಕ ನವ ಕ್ರೈಸ್ತರಿಗೆ ತರಬೇತಿಯನ್ನು 
ನೀಡಲು ೧೮೪೪ ರಿಂದ ಆರಂಭಿಸಿದನು. ಹ್ಯಾಲ್ಲಿನ್‌ 
" ಎಂಬಾತನು ಓಡುಲಾಳಿ ("ಫಾ ಫ್ಲಾಯಿಂಗ್‌ ಪಟ್ಲ್‌' ಜ್ಯ ಗರುವ 
್ರೇಂ ಲೂಂ' y ಅನ್ನು ಸುಳಿಯ 


`' ಜೌಕಟ್ಟಿ ನಲ್ಲಿ ಮಗ್ಗ (ಫೆ 


ಇತಿಹಾಸ ದರ್ಶನ. 


ರಲ್ಲಿ ಹೊರಬಂದಿತ್ತು. 


ಮಗ್ಗದ ("ಪಿಟ್‌ ಲೂಂ') ಬದಲಿಗೆ ೧೮೫೧ರಲ್ಲಿ ರೂಢಿಗೆ 
ತಂದನು. ವಿಶಿಷ್ಟ ರೀತಿಯ (ಮುಂದೆ ವಿವಿಧ ರೀತಿಯ 
ಸಮವಸ್ತ್ರಗಳಿಗೆ ಬಳಕೆಯಾದ) ಖಾಕಿ ವಸ್ತ್ರದ ನೇಯ್ಗೆ 
ಯನ್ನು ಆರಂಭಿಸಿದವರೀ ಬಾಸೆಲ್‌ ಮಿಶನವರು. ಆರ್ಥಿಕ 
ಕ್ಷೇತ್ರದಲ್ಲಿ ಬಾಸೆಲ್‌ ಮಿಶನ್‌ ಆರಂಭಿಸಿದ ಇನ್ನೊಂದು 
ಗಣ್ಯ ಆವಿಷಾ ,ರವೆಂದರೆ ಹೆಂಚಿನ ಉದ್ದಿ ಮೆ. ಜಗತ್ತಿನ 
ಲ್ಲೆ ಲ ಖ್ಯಾತವಾದ ಮಂಗಳೂರು ಹೆಂಚಿನ ಉದ್ದಿಮೆಗೆ 
ಚಾಲನೆ ನೀಡಿದವರು ಅವರು. ಆವರೆಗೆ ಕುಂಬಾರರು 
(ಓಡಾರಿ) ಕೈಯಿಂದ (ತಿಗರಿಯಲ್ಲಿ) ತಯಾರಾಗುತ್ತಿ ದ್ದ 
ಪೊಳ್ಳು ಕಂಬಗಳನ್ನು ಸೀಳಿ ಮಾಡುತ್ತಿ ದ್ದ ನಾಡ ಓಡು 
(ಹೆಂಚು)ಗಳ ಬದಲಿಗೆ ಹೊಸ ಯಂತ್ರೋತ್ಪಾದಿತ ಹೆಂಚು 
ತೆಯಾರಿಸಲು ಕಾರಣನು ಪ್ಲೆಬಾತ್‌ ಎಂಬ ಜರ್ಮನ್‌ 
ಪಾದ್ರಿ. ಆತ ೧೮೬೫ರಲ್ಲಿ ಆರಂಭಿಸಿದ ಬಾಸೆಲ್‌ ಮಿಶನ್‌ 
ಹೆಂಚಿನ ಕಾರ್ಪಾನೆ ಆರಂಭದಲ್ಲಿ ೧೨ ಜನ ಕೂಲಿಗಳನ್ನು 
ಕೆಲಸಕ್ಕಿಟ್ಟು ಕೊಂಡು ದಿನಕ್ಕೆ ೫೬೦ ಹೆಂಚುಗಳನ್ನು 
ತಯಾರಿಸುತ್ತಿತ್ತು. ಮಂಗಳೂರು ಹೆಂಚು ಅಫ್ರಿಕಾ, 
ಯೂರೋಪ್‌ಗಳಿಗೂ ರಫ್ತಾಗುತ್ತಿತ್ತು (೧೯೭೨ರ 
ಸುಮಾರಿಗೆ ಮಂಗಳೂರಿನಲ್ಲಿ ೪೩ ಕಾರ್ಪಾನೆಗಳಾಗಿ 
ಹಲವು ಸಾವಿರ ಜನ ಅಲ್ಲಿ ದುಡಿಯುತ್ತಿದ್ದ ರು). 


ಕನ್ನಡ ಮುದ್ರಣ ಕ್ಷೇತ್ರದಲ್ಲಿ ಬಾಸೆಲ್‌ ಮಿಶನ್‌ 
ನಡೆಸಿದ ಸಾಧನೆ ಅದ್ವಿತೀಯ. ೧೮೧೭ರಲ್ಲಿ ತ ಕಲ್ಕತ್ತ 
ಬಳಿಯ ಶ್ರೀರಾಮಪುರದ ಡೇನಿಶ್‌ ವಸಾಹತಿನಿಂದ 
"ಎ ಗ್ರಾಮರ್‌ ಆಫ್‌ ದಿ ಕರ್ನಾಟಾ ಲ್ಯಾಂಗ್ಕೇಜ್‌' ಎಂಬ: 
ಥಮ ಕನ್ನಡಾಕ್ಷರವಿದ್ದ ಕೃತಿ ಪ್ರಕಟವಾಗಿದ್ದ ರೂ 
ಬಾಸೆಲ್‌ ಮಿಶನ್‌ನವರು ಮುದ್ರಣದಲ್ಲಿ ನಡೆಸಿದ 
ಹಲವಾರು ಪ್ರಯೋಗಗಳ ಫಲವಾಗಿ ಚಲ ಅಚ್ಚು ಗಳ 
ಸುಂದರ ಮಂಗಳೂರು ಲಿಪಿಯು ರೂಪು ತಳೆಯಿತು. 
ಕನ್ನಡ ಕಲಿಯಲು ನಿಘಂಟು, ವ್ಯಾಕರಣ, ಕನ್ನಡ ಸಾಹಿತ್ಯ 
ಹಾಗೂ ಧಾರ್ಮಿಕ ಗ್ರಂಥಗಳು ಹಾಗೂ ಸ್ವಮತ ಪ್ರಚಾರ 
ಮಾಡುವ ಬೈಬಲ್‌ ಮುಂತಾದ ಕೃತಿಗಳನ್ನು ಕನ್ನ ಡದಲ್ಲಿ 
ಪ್ರಕಟಿಸಲು ಕ್ರೆ ಸ್ರ ಮತ ಪ್ರಸಾರಕರ ವಿವಿಧ ಪಂಥಗಳ 
ಯತ್ನ ನಡೆದೇ ಇತ್ತು. ಮದ್ರಾಸಿನ ಕಾಲೇಜ್‌ ಪೆ ಪ್ರೆಸ್‌: 
ನಿಂದ "ಎ ಗ್ರಾಮರ್‌ ಆಫ್‌ದಿ ಕರ್ನಾಟಕಾ ಲ್ಯಾ ಗೆ ಜ್‌" 


Kel 


'ಮ್ಯಾಕರೆಲ್‌ ಎಂಬ ಪಾದ್ರಿಯ ಪ ಶ್ರಯತ್ನ ದಿಂದ ೧೮೨೦ ಬ, 
ವರಂ. ದೀನ್‌ ಅವರ “27... 


ಯತ್ನದಿಂದ ೧೮೨೪ರಲ್ಲಿ ಇಂಗ್ಲಿಷ ಷ್‌ ಕನ್ನ ಡ ಶಬ್ದ ಕೋಶ 


೯ Kk ತ 


ಹೊರಬಂದಿತ್ತು. ' : ಲಂಡನ್‌ - ಮಿಷನ್‌ನ ಜಾನ್‌ 
ಹ್ಯಾಂಡ್ಸ್‌ನ ಪ್ರಯತ್ನದಿಂದ ಮೊದಲಬಾರಿ ಕೇವಲ 
ಕನ್ನಡ ಲಿಪಿಗಳು ಮಾತ್ರವಿದ್ದ ಕನ್ನಡ ಬೈಬಲ್‌ಅನ್ನು 
೧೮೨೦ರಲ್ಲಿ ಮದ್ರಾಸಿನ ಕಮರ್ಷಿಯಲ್‌ ಪ್ರೆಸ್‌ನಲ್ಲಿ 
"ಮುದ್ರಿಸಿದ್ದ ನು. ಇದರ ಲಿಪಿ ಇಂದಿನ ತೆಲುಗು ಲಿಪಿ 
ಯನ್ನೇ ಹೋಲುತ್ತಿತ್ತು. ಇದೇ ರೀತಿ ಗ್ಯಾರೆಟ್‌ 
ಎಂಬ ವೆಸ್ಲಿಯನ್‌ ಮಿಶನರಿಯ ಯತ್ನದಿಂದ ೧೮೪೦ 
ರಿಂದ : ಸರಕಾರೀ ಮುದ್ರಣಾಲಯ ಬೆಂಗಳೂರಿನಲ್ಲಿ 
ಆರಂಭ ಆಗಿದ್ದರೂ ೧೮೪೧ರಲ್ಲಿ ಪೈಗಲ್‌ ಮತ್ತು 
ಪ್ಲೆಬ್ಸ್‌ ತ್‌ ಎಂಬವರು ಯತ್ನಿಸಿ. ಆರಂಭಿಸಿದ ಮಂಗ 
ಳೂರಿನ ಬಾಸೆಲ್‌ ಮಿಶನ್‌ ಪ್ರೆಸ್‌ ಉಲ್ಲೇಖನೀಯ 
ವಾದುದು. ಕನ್ನಡ ಮುದ್ರಣ ವಿಚಾರದಲ್ಲಿ ಮಂಗ 
ಳೂರು ಬಾಸೆಲ್‌ ಮಿಶನ್ನಿನ ಹೆಸರು ಅಜರಾಮರ 
ವಾದುದು ಎಂದು ಹೇಳಿರುವ ಡಾ| ಶ್ರೀನಿವಾಸ ಹಾವ 
ನೂರರು ೧೮೪೧ರಲ್ಲಿ ಆರಂಭಿಸಿದ "ಜರ್ಮನ್‌ ಇವ್ಮಾಂ 
ಜಲಿಕಲ್‌ ಮಿಶನ್‌ ಪ್ರೆಸ್‌' ನಲ್ಲಿ "ತುಳು ಕೀರ್ತನೆಗಳು' 
ಎಂಬ ಪುಸ್ತಕವನ್ನು ಕನ್ನಡ ಲಿಪಿಯಲ್ಲಿ ಮೊದಲ ಬಾರಿಗೆ 
ಮುದ್ರಿಸಿದರೆಂದು ಹೇಳಿದ್ದಾರೆ. ಕನ್ನಡ ಲಿಪಿಯ 
ಸುಧಾರಣೆಗಾಗಿ ಅನೇಕ ಪ್ರಯತ್ನಗಳನ್ನು ಮಾಡಿದರು. 
ಮತ್ತು ಅತ್ಯಂತ ಸುಂದರವಾದ ಕನ್ನಡ ಮುದ್ರಣಕ್ಕೆ 
ಕಾರಣರಾದರು. ೧೮೪೩ರಲ್ಲಿ ಆವರು ಆರಂಭಿಸಿದ 
ಮೊದಲ ಕನ್ನಡ ಪತ್ರಿಕೆ "ಮಂಗಳೂರ ಸಮಾಚಾರ” 
ಹಾಗೂ "ಹಿಂದೂಧರ್ಮಶಾಸ್ತ್ರದ ಪುಸ್ತಕವು' (೧೮೫೭) 
ಕೈಬರಹದಿಂದ ಕಲ್ಲಚ್ಚಿನಲ್ಲಿ ("ನಿಭೋಗ್ರಾಫ್‌') ಮುದ್ಭಣ 
ವಾದರೆ ಚಲ ಅಚ್ಚುಗಳಲ್ಲಿ ಮುದ್ರಿತವಾದ "ರಾಜೇಂದ್ರ 
ನಾಮೆ' (೧೮೫೭) ಹಾಗೂ "ಭೂತಾಳ ಪಾಂಡ್ಯ' 
ಬಿ. ಎಂ.ಶ್ರೀ. ಯೋಜಿಸಿದ್ದ ಅಕ್ಷರ ಸುಧಾರಣಾ ಕಲ್ಪನೆ 
ಯನ್ನು ಹೋಲುವ ಲಿಪಿಗಳಲ್ಲಿ ಆಗ ಮುದ್ರಿತವಾಗಿತ್ತು. 
“ಇಲ್ಲಿ ಮುದ್ರಿತವಾದ ಕೃತಿಗಳ ವೈವಿಧ್ಯವು ವಿಸ್ಮಯಜನಕ 
ವಾಗಿದೆ; ಹಲವಾರು ಅಂಶಗಳಲ್ಲಿ ಹೊಸಕ್ರೆಮಗಳನ್ನು 
ರೂಢಿಸಿದೆ. ಪಠ್ಯಪುಸ್ತಕ ಹಾಗೂ ಕ್ರೈಸ್ತಧರ್ಮದ 
ಪುಸ್ತಕಗಳಂತೂ ಸರಿಯೇ. ಅನೇಕ ವ್ಯಾವಹಾರಿಕ 
ಪುಸ್ತಕಗಳೂ ಪ್ರಥಮತಃ ಇಲ್ಲಿ ಆಜ್ಜಾದವು. ಕರಪತ್ರ, 
ಪಂಚಾಂಗ, ರೈಲ್ವೇ ವೇಳಾಪತ್ರಿಕೆ, ಕೋಷ್ಟಕ-ಇವುಗಳು 


- ಇಲ್ಲಿಂದಲೇ ಹೊರಬಂದವು? ಎಂಬ ಡಾ|| ಶ್ರೀನಿವಾಸ 


``: ಹಾವನೂರರ ಮಾತು ಇಲ್ಲಿ ಉಲ್ಲೇಖನೀಯ. ವರ್ಣ : 
'.- ಮಯ ಮುದ್ರಣವನ್ನೂ ರೂಢಿಗೆ ತಂದು ಭಾರತದ 


ಜಡ 411೬ 


ನಕಾಶೆಯನ್ನೂ ೧೮೫೯ರಲ್ಲಿ ಅಲ್ಲಿಂದ ಹೊರತಂದರು. 
೧೮೮೩ರಿಂದ ಕೊಂಕಣಿ ಭಾಷಾಗ್ರಂಥಗಳನ್ನೂ ಇಲ್ಲಿಂದ 
ಕನ್ನಡ ಲಿಪಿಯಲ್ಲಿ ಮುದ್ರಿಸಿದರು. ಬಾಸೆಲ್‌ ಮಿಶನ್‌ 
ನವರೂ ಅವರನ್ನು ಅನುಸರಿಸಿ ಇತರರೂ ಮಂಗಳೂರಿನಲ್ಲಿ 
ನಡೆಸಿದ ವಿವಿಧ ಪ್ರಯೋಗಗಳ ಫಲವಾಗಿ ಅತ್ತಾವರ 
ಅನಂತಾಚಾರಿ ಮುಂದೆ ರೂಪಿಸಿದ ಸುಂದರ ಕನ್ನಡ 
ಅಚ್ಚು ಮೊಳೆಗಳ ("ಅನಂತ ಲೇಡ್ಸ್‌') ಆವಿಷ್ಕಾರ ಸಾಧ 


5 
ವಾಯಿತು. ಮಂಗಳೂರು ಸುಂದರ ಕನ್ನಡ ಮುದ್ರಣದ 


| ಅಗ್ರಗಣ್ಯ ಕೇಂದ್ರವಾಯಿತು. 


ಆದರೆ ಬಾಸೆಲ್‌ ಮಿಶನ್‌ರವರು ಕರ್ನಾಟಕಕ್ಕೆ 
ಸಲ್ಲಿಸಿದ ಅದ್ವಿತೀಯ ಸೇವೆಯೆಂದರೆ, ಕನ್ನಡ ಭಾಷೆ, 
ಸಾಹಿತ್ಯಗಳ ಅಧ್ಯಯನಕ್ಕೆ ನೀಡಿದ ಚಾಲನೆ ಹಾಗೂ 
ಕೊಡುಗೆ. ತುಳು, ಕೊಡವ, ಕೊಂಕಣಿಗಳಿಗೆ ಸಂಬಂಧಿ 
ಸಿಯೂ ಅವರು ಕೆಲವೊಂದು ಆರಂಭಿಕ ಸಾಧನೆ 
ಗಳನ್ನು ಮಾಡಿದ್ದಾರೆಂಬುದೂ ಮರೆಯಲಾಗದ ಸಂಗತಿ 
ಗಳು. ಕನ್ನಡಕ್ಕೆ ಸಂಬಂಧಿಸಿದ ಉಲ್ಲೇಖಿಸಲೇಬೇಕಾದ 
ಅಗ್ರಗಣ್ಯ ವ್ಯಕ್ತಿಗಳೆಂದರೆ, ರೆವೆರೆಂಡ್‌ ಶ್ಸಿಗ್ಗರ್‌, 
ರೆವೆರೆಂಡ್‌ ಮೋಗ್ಲಿಂಗ್‌, ಜಿ. ಹೆಚ್‌. ವೈಗಲ್‌ ಹಾಗೂ 
ರೆವೆರೆಂಡ್‌ ಕಿಟ್ಟೆಲ್‌. 


ಫ್ರೆಡರಿಕ್‌ ತ್ಸಿಗ್ಗರ್‌ (೧೮೩೨-೧೯೦೬) ಬಾಸೆಲ್‌ನ 
ಉಪದೇಶಕರ ಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇರಿದ್ದರೂ 


`ಮುಂದೆ ತಾನೇ ಉಪದೇಶಕ(ಮಿಶನರಿ)ನಾಗಿ ೧೮೬೨ 


ಮಂಗಳೂರಿಗೆ ಬಂದು ಅಲ್ಲಿಯ ಮಿಶನ್‌ ಹೈಸ್ಕೂಲಿ 
ನಲ್ಲೂ ೧೮೬೮ರಿಂದ ಹುಬ್ಬಳ್ಳಿಯಲ್ಲೂ ೧೮೭೮ರಲ್ಲಿ 
ಧಾರಾವಾಡದಲ್ಲೂ ಅಧ್ಯಾಪಕನಾಗಿ ದುಡಿದವನು. ಶಿ ಕ್ಷಣ 
ಕ್ಷೇತ್ರದಲ್ಲಿ ವಿಶೇಷತಃ ಗಣಿತ, ಭೂಗೋಲ, ಸಸ್ಯಶಾಸ್ತ್ರ 
ಗಳ ಕುರಿತು ಸ್ವತಃ ಅಧ್ಯಯನ, ಅಧ್ಯಾಪನಗಳಿಗೆ 
ಗಮನವಿತ್ತು ಶೈಕ್ಷಣಿಕ ಉನ್ನತಿಯ ಕಡೆಗೆ ಗಮನವಿತ್ತು. 
ಮತಪ್ರಸಾರದ ಚಟುವಟಿಕೆಯನ್ನು ಕಡೆಗಣಿಸುತ್ತಿರುವ 
ನೆಂಬ ಆಪಾದನೆಯನ್ನು ತನ್ನ ಮಿಶನರಿ ಸಂಸ್ಥೆಯಿಂದ 
ಆತ ಎದುರಿಸಬೇಕಾಯಿತು. ಕನ್ನಡ ಭಾಷೆಯನ್ನು ಆಳ 
ವಾಗಿ ಅಭ್ಯಸಿಸಿ, “ಎ ಕ್ಯಾಟಿಚಿಸ್ಮ್‌ ಆಫ್‌ `ಕನ್ನಡ 
ಗ್ರಾಮರ್‌' (೧೮೮೪), 'ಎ ಪ್ರಾ ಕ್ಟಕಲ್‌ ಕೀ ಟು 


- ಕನ್ನಡ ಲ್ಯಾಂಗ್ವೇಜ್‌” (೧೮೮೮); ಹಾಗೂ "ಇಂಗ್ಲಿಷ್‌ 
ಕನ್ನಡ ಕೋಶ' (೧೮೮೮) “ಗಣ್ಯ ಕೃತಿಗಳನ್ನು ನೀಡಿದನು. ' 


"ಇತಿಹಾಸ ದರ್ಶನ -- 


ಕೊನೆಯ ಕೃಶಿ ನಾಲ್ಕು ಬಾರಿ ಪರಿಷ್ಕೃತ ಆವೃತ್ತಿ ಗಳನ್ನು 
ಮುಂದೆ ಕುತಿತು. ಅಲ್ಲದೆ ದಾಸ ಸರ. ಕ ಗಳನ್ನು ಅನು 
ಸರಿಸಿ "ಗೀತೆಗಳು' ಎಂಬ ಕನ್ನಡ ಭಜನೆಗಳನ್ನೂ, ರಚಿಸಿ, 
ಅವುಗಳಿಗೆ ರಾಗಸಂಯೋಜಿಸಿ ಹಾಡುತ್ತಿದ್ದ. ಅವನ ಪತ್ನಿ 
ಜೂಲಿಯನ್‌ ಕೂಡ ಇಂಥ ಗೀತೆಗಳ ರಚನೆ, ಗಾಯನ 
ಗಳಿಗೆ ನೆರವಾಗಿದ್ದಾಳೆ. ಕನ್ನಡದ ಬಗ್ಗೆ ಶ್ಲಿಗ್ಗರ್‌ 
ಎಷೊ ) ೦ದು ಕೆಲಸ ಮಾಡಿದ್ದಾನೆಂದರೆ, ೧೮೯೩-೯೪ರಲ್ಲಿ 
ಅವನು ಅಲ್ಲಿನ ಕರ್ನಾಟಕ ವಿದ್ಯಾವರ್ಧಕ ಸಂಘದ 
ಅಧ್ಯಕ್ಷನೂ ಆಗಿದ್ದ. (ಇತರ ಅನೇಕ ಮಿಶನರಿಗಳೂ 
ಕನ್ನಡದ ಮೊದಲ ಭಾವಗೀತೆಗಳನ್ನು ಆ ಕಾಲದಲ್ಲಿ 


- ಬರೆದರು) ಕ 


ಧಾರವಾಡ, ಮಂಗಳೂರು, ಕೊಡಗುಗಳಲ್ಲಿ ಕೆಲಸ 
ಮಾಡಿದ ಹರ್ಮನ್‌ ಮೋಗ್ಲಿಂಗ್‌ (೧೮೧೧-೧೮೮೧) 
ತೀಬಿಂಜೆನ್‌ ವಿಶ್ವವಿದ್ಯಾ ಲಯದಿಂದ ಡಾಕ್ಟ ರೇಟ್‌ ಪಡೆದು 
(೧೮೨೯), ೧೮೩೩ಕ್ಕೆ ಮಂಗಳೂರಿಗೆ “ಬಂದು ಅದೇ 
ವರ್ಷ ಹೆಬಿಕ್‌ನ ಜೊತೆ ಧಾರವಾಡ ಸೇರಿ, ಅಲ್ಲಿಂದ ಮುಂದೆ 
೧೮೩೮ರಲ್ಲಿ ಮಂಗಳೂರಿಗೆ ಮರಳಿದನು. "ಮಂಗಳೂರ 
ಸಮಾಚಾರ' ಕನ್ನಡದ ಪ್ರಪ್ರಥಮ ಕನ್ನಡ ಪತ್ರಿ ಕೆಯನ್ನು 
೧೮೪೩ರ ಜುಲೈ ಡ್‌್‌ ಸಾಕ್ಷಿಗಾಗಿ ಯುಂ 
ಅವನು ಹೊರತಂದನು. ಮುಂದೆ ಆ ಪತ್ರಿಕೆ ನಿಲ್ಲಿಸ 
ಬೇಕಾಗಿ ಬಂದಾಗ, ಬಳ್ಳಾರಿಯಿಂದ ೧೮೪೪ರಲ್ಲಿ “ಕನ್ನಡ 
ಸಮಾಜಾರ' ಆರಂಭಿಸಿದ್ದೂ ಈತನೇ. “ಕನ್ನಡ 
ಸುವಾರ್ಶಿಕೆ' (೧೮೫೭) ಕೂಡ ಈತನದೇ. ಹೀಗೆ 
ಮೋಗ್ಲಿಂಗ್‌ ಕನ್ನಡ ಪತ್ರಿಕೋದ್ಯಮದ ಪಿತಾಮಹ. 
“ರಾಜೇಂದ್ರನಾಮೆ'ಯ ಪ್ರಕಟಣೆಯು ಈತನ ಇನ್ನೊಂದು 
ಸಾಧನೆ. ಕೊಡಗಿನಲ್ಲಿ ರೆವೆರೆಂಡ್‌ ಗುಂಡರ್ಟ್‌ ಮತ್ತು 
ಆನಂದರಾವ್‌ ಕೌಂಡಿಣ್ಯನ ನೆರವಿನಿಂದ ಈತನು ಕೊಡಗಿನ 
ಅರಮೇರಿ ಗ್ರಾಮದ ಅಳಮಂಡ ಸೋಮಯ್ಯ ಎಂಬಾತ 
ನನ್ನು ಮತಾಂತರಿಸಿದ್ದಲ್ಲದೆ (೧೮೫೩) ಅಳಮಂಡ 
ಜಮ್ಮದ ' ೧೩೦ ಅಸ್ಪ ಶ್ಯರನ್ನು ಮತಾಂತರಿಸಿದನು. 
“ಕೂರ್ಗ್‌ ಮೆಮಾಯರ್ಸ್‌' (೧೮೫೫) ಈಶನ ಉಲ್ಲೇಖನೀ 
ಯವಾದ ಕೊಡಗಿನ ಬಗೆಗಿನ ಆಕರಗ್ರಂಥ. "ಬಿಬ್ಲ್ಯೊಥೆಕಾ 
ಕರ್ನಾಟಿಕಾ' ಮಾಲಿಕೆಯಲ್ಲಿ ಜೈಮಿನಿ ಭಾರತ (೧೮೪೮), 


ತೊರೆವೆ ರಾಮಾಯಣದ ಆರು ಸಂಧಿಗಳು, ದಾಸರ ಪದ... 
ಗಳು (೧೮೫೦), ಹರಿಭಕ್ತಿಸಾರ, ಕುಮಾರವ್ಯಾಸ ಭಾರತ, . ' 


ಬಸವಪುರಾಣ, ಚನ ಬಸವಪುರಾಣ ಇತ್ಯಾ ದಿಗಳನ್ನು 
ಪ್ರಕಟಿಸಿದ ಲ್ಲದೆ, ಬನಿಯನ್‌ನ "ಪಿಲ್‌ಗ್ರಿಮ್ಸ್‌ ಪ್ರೊ ಸ್‌ 
ಕೃತಿಯನ್ನು ವೈಗಲ 5ನ ನೆರವಿನಿಂದ "ಯಾತ್ರಿ ಕನ ಸಂಜಾರ' 
ಎಂದು ಪ ಪ್ರ "ಕಟಿಸಿದ್ದಾ ಕೆ. (೧೮೪೭. ಕಪ್ಪನಾರಾಯಣನ 
"ಮುದ್ರಾ ಮಜೂರಿ ಸತರ ಇದೇ ಕನ್ನಡದ 
ಕಾದಂಬರಿಯೆನ್ನ ಬಹುದು. “ಜಾತಿ(ಮತ) ವಿಚಾರಣೆ' 
(೧೮೪೫) ಹ ಹಾಗೂ "ದೇವ ವಿಚಾರಣೆ' (೧೮೫೨) ಎಂಬ 
ಮೋಗ್ಲಿಂಗನ ಕೃ ತಿಗಳನ್ನು “ಹೊಸೆ ಸೆಗನ್ನಡದ ಆದ್ಯ 
ಪ್ರಬಂಧಗಳಾಗಿವೆಯನ್ನ ಬಹುದ? ಸ | 
ಶ್ರೀನಿವಾಸ ಹಾವನೂರ ಹೇಳಿದ್ದು ಶೆ ಕ್ರೈ ಸ್ನ ಧರ್ಮಕ್ಕೆ 
ಸಂಬಂಧಿಸಿ ಇತರ ಕೃತಿಗಳನ್ನೂ ಕನ್ನಡದಲ್ಲಿ ಮೋಗ್ಗಿ oಗ್‌ 
ಬರೆದಿರುವನಲ್ಲದೆ ದಾಸರ ಪದಗಳು ಹಾಗೂ ಜೈಮಿನಿ 
ಭಾರತದ ಭಾಗಗಳನ್ನು ಜರ್ಮನ್‌ ಭಾಷೆಗೆ ಭಾಷಾಂತರಿಸಿ 
ಜರ್ಮನ್‌ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿ, ಕನ್ನಡ 
ಸಾಹಿತ್ಯದ ಹಿರಿಮೆಯನ್ನು ಐರೋಪ್ಕರಿಗೆ ಮಾಡಿಕೊಟ್ಟಿ 


ಪ್ರಪ್ರಥಮವಾಗಿ ವೈಜ್ಞಾನಿಕವಾದ ಕನ್ನಡ ಸಾಹಿತ್ಯ 

ಚರಿತ್ರೆಯನ್ನು ಜರ್ಮನ್‌ ಭಾಷೆಯಲ್ಲಿ ಬರೆದು (೧೮೪೬) 
ಅದನ್ನು ಜರ್ಮನಿಯ ಟುಬಿಂಜೆನ್‌ನ ವಿದ್ವತ್‌ ಪತ್ರಿಕೆ 
ಲ್ಲಿ ಪ್ರಕಟಿಸಿದ ರೆವೆರೆಂಡ್‌ ವೈ ಗಲ್‌ ಇನ್ನೊಬ್ಬ 
ಸೆಲ್‌ ಮಿಷನ್‌ನ ಉಪದೇಶಕ, (ಆತನ ಈ 
ಲೇಖನದ ಇಂಗ್ಲಿಷ್‌ ಭಾಷಾಂತರ ಇತ್ತೀಚೆಗೆ ೧೯೮೧ 
ರಲ್ಲಿ ಅಂಕ ೭೨3 `ಕ್ವಾರ್ಟರ್ಲಿ ಜರ್ನಲ್‌ ಆಫ್‌ ದಿ 
ಮಿಥಿಕ್‌ ಸೊಸೈಟಿ'ಯಲ್ಲಿ ಡಾ| ಗೀತಾ ಧರ್ಮಪಾಲರಿಂದ 
ಮಾಡಲ್ಪಟ್ಟು ಪ್ರಕಟವಾಗಿದೆ). ೧೮೫೪ರಲ್ಲಿ ಪ್ರಕಟ 
ವಾದ ಬೈಬಲ್‌ನ ಹೊಸಒಡೆಂಬಡಿಕೆಯ ಕನ್ನಡ ಆವೃತ್ತಿ 
ಯಲ್ಲಿ ಈತನದು ಗಣ್ಯ ಪಾತ್ರವಿದೆ. 


(೧೮೬ ರಕನ್ನದ ಡ ಕಾವ್ಯಗಳ ಹಾಗೂ ಕವಿತೆಗಳ ಪ್ರಾತಿನಿಧಿಕ 

ಸಂಕಲನವಾಗಿ ಕನ್ನ ಡ ಪಠ್ಯ ಪುಸ್ತಕವೂ ಆಯಿತು. 
ಇದರಲ್ಲಿ ಕ್ರೈಸ್ತರು “ರಚಿಸಿದ 'ಹೊಸಕನ್ನ ಡ ಕವಿತೆಗಳೂ 
ಇವೆ. "ಇಸೋಪನ ನೀತಿಕತೆ” ಮುಂತಾದ ಇತರ ಕೃತಿ 


ಗಳೂ ಇವರ ಪ್ರಕಟಣೆಗಳು. 


ತುಳು ಭಾಷೆಯಲ್ಲಿ: ಯನ ಸುವಾರ್ತೆ'(೧೮೪೨), 


ಸಟ ನ ಅತಿಹಾಸ ದರ್ಶನ: : - 


ತುಳು -ಬೈಬಲ್‌ (೧೮೫೯) ಎಂಬ ಬರಹಗಳನ್ನು ಬಾಸೆಲ್‌ 
` ಮಿಶನ್‌ರವರು. ಕನ್ನಡ ಲಿಪಿಯಲ್ಲಿ ಪ್ರಕಟಿಸಿದ್ದ ಲ್ಲದೆ 
: ರೆವೆರೆಂಡ್‌ ಮೆನರ್‌ ತ ಪಾಡ್ನ ನಗಳನ್ನು ಸಂಗೈ ಹಿಸಿ 


"ಇಂಡಿಯನ್‌ ಎಂಟಿಕ್ಟೇರಿ' ಯಲ್ಲಿ ಪ್ರಕಟಿಸಿದರು. ತುಳು 


ನಿಘಂಟು (೧೮೮೬) ಕೂಡ ಇವರದೇ ಸಾಧನೆ. 


ರೆವೆರೆಂಡ್‌ ಫರ್ಡಿನಾಂಡ್‌ ಕಿಟ್ಟೆಲ್‌ (೧೮೩೨-೧೯೦೩) 
ಕನ್ನಡಕ್ಕೆ ಸೇವೆ ಸಲ್ಲಿಸಿದ ಬಾಸೆಲ್‌ ಮಿಶನ್‌ನ ಉಪದೇಶಕ 
ವಿದ್ಯಾ ,೦ಸರಲ್ಲಿ ಅತ್ಯಂತ ಉಲ್ಲೇಖನೀಯರು. ೧೮೫೩ಕ್ಕೆ 
ಮಂಗಳೂರಿಗೆ ಬಂದ ಅವರು ೧೮೬೬.೬೭ರಲ್ಲಿ ಮಡಿಕೇರಿ 
ಯಲ್ಲೂ ಇದ್ದರಲ್ಲದೆ ಧಾರವಾಡದ ಮಿಶನ್‌ ಹೈಸ್ಕೂಲಿ 
ನಲ್ಲೂ ಮುಖ್ಯೋಪಾಧ್ಯಾಯರಾಗಿದ್ದರು. (೧೮೮೩). 


ಅವರ ಸಾ ರಕವಾಗಿ ಅಲ್ಲಿ ಈಗ ಕಿಟೆಲ್‌ ಕಾಲೇಜು ಇದೆ. 


ಕನ್ನಡದಲ್ಲಿ. ಕವಿತೆಗಳ ರಚನೆ, ಪತ್ರಿಕಾ ಪ್ರಕಟಣೆ, ಗ್ರಂಥ 
ಸಂಪಾದನೆ, ವ್ಯಾಕರಣ ರಚನೆ, ಕನಸಾ? ವಡ 


ನಿಘಂಟು ಇವುಗಳೆಲ್ಲ ಅವರ ಅಸುಧಾರಣ ವಿದ್ವತ್ತಿಗೆ 


ಸಾಕ್ಷಿ. ಭಾರತೀಯ ಧಾರ್ಮಿಕ ಅಧ್ಯ ಯನದಲ್ಲೂ 
ಅವರದು ಎತ್ತಿದ ಕೈ. "ಟ್ರ್ಯಾಕ್ಸ್‌ ಆನ್‌ ಸ್ಯಾಕ್ರಿಫೈಸ್‌' 
(೧೮೭೨) ಯಜ್ಞ ಗಳ ಬಗೆಗಿನ ಪರಿಚಯ ಗ ರಂಥ. 


ಕೊಡಗಿನ ಜೀವನ, ದಾಸ ಹಾಗೂ ಶರಣ ಸಾಹಿತ್ಯಗಳ 


ಬಗೆಗೂ ಅವರ ಇಂಗ್ಲಿಷ್‌ ಲೇಖನಗಳು ಪ್ರಕಟವಾಗಿವೆ. 
"ಕಥಾಮಾಲೆ'ಯಲ್ಲಿ ಕುಮಾರವ್ಯಾಸನ ಶೈಲಿಯಲ್ಲಿ 
(ಭಾಮಿನೀ ಷಟ್ಪದಿ) ಯೇಸುವಿನ ಕತೆ ಹೇಳಲಾಗಿದೆ : 


ಒಂದು ಧಿನದಲ್ಲೇಸು ತನ್ನೊಡ 
ಬಂದ ಶಿಷ್ಯರಸಹಿತ ಹಡಗನ- 


ನಂದಿನಂದದಿಯೇರಿ ಹೋಗಲಿಕಾ ಸಮಯದೊಳಗೇ । 


ಸುಂದರಾನಿಲ ಶಾಂತಿಯಿದ್ದೆಡೆ 
ಮುಂದಘೋರದ ಕಂಪದೇಳಲ್‌ 
ಚಂದದಿಂದಲಿ ನಿದ್ದೆಮಾಡುತಲೇಸು ಮಲಗಿಹನು॥ 


("ಒಂದು ದಿನ ದುರ್ಯೋಧನನು ನಿಜ ಮಂದಿರದೊ 
ಳೇಕಾಂತದಲಿ ಮನನೊಂದು...' ಜ್ಞಾ ಪಿಸಿಕೊಳ್ಳಿ). 


ಇದು ಕಿಟ್ಟೆಲರ ಅಪೂರ್ವ ಕನ್ನಡ ಖಂಡ ಕಾವ್ಯ. "ವಿಚಿತ್ರ 
. ವರ್ತಮಾನ ಸಂಗ್ರಹಂ' (೧೮೬೨) ಪತ್ರಿಕೆ. "ಪರಮಾತ್ಮ 


ಜ್ಞಾ ನ' (೧೮೬೩), ನಾಗವರ್ಮನ ಕನ್ನಡ ಛಂದಸ್ಸು 
(೧೮೭೫) . ಹಾಗೂ ಎಲ್ಲಕ್ಕೂ ಕಿರೀಟಪಾ ಶಿಯವಾದ, 
ಕನ್ನಡ ಭಾಷೆಯ ಘನತೆ, ಸಿರಿವಂತಿಕೆಗಳನ್ನು ಎತ್ತಿ ಹಿಡಿದ 
"ಎ ಕನ್ನಡ ಇಂಗ್ಲಿಷ್‌ ಡಿಕ್ಕ ನರಿ' (೧೮೯೪) ಕಿಟ್ಟೆ ಲ್ಲರ 
ಇತರ ಬರಹಗಳು. ಕೊನೆಯ ಕೃತಿ ೧೫ ಗ 

ರ್ತಿ ದುಡಿಮೆಯ ಅಮೂಲ್ಯ ಕೊಡುಗೆ ; ಬಾಸೆಲ್‌ 
ಮಿಶನ್‌ನವರು ಕನ್ನಡಕ್ಕೆ ಸಲ್ಲಿಸಿದ. ಕಾಣಿಕೆಯ ಸೌಧಕ್ಕೆ 
ಚಿನ್ನದ ಕಳಶವಿಟ್ಟಂಥ ಬರಹ. ಕಣ್ಣು ಮಂಜಾದರೂ 
ಆರೋಗ್ಯ ಕೆಟ್ಟ ರೂ ತಪಸ್ಸಿನಂತೆ ಕಿಟ್ಟೆಲ್ಲರು ಮಾಡಿದ 
ಸಾಧನೆ. 


ಕನ್ನಡ ನಾಡಿನಲ್ಲಿ ೧೦೦ರಷ್ಟು ಜರ್ಮನ್‌ ಮಿಶನರಿಗಳು 
ಬಾಸೆಲ್‌ ಮಿಶನ್‌ ಮೂಲಕ ದುಡಿದರು. ಕಲೆ, ಸಂಸ್ಕೃತಿ, 
ಸಾಹಿತ್ಯ, ಭಾಷೆಗಳ ವಿಕಾಸಕ್ಕೆ ನೆರವಾದರು. ಹೆಂಚು, 
ನೇಯ್ಗೆ. ಮುದ್ರಣ ಕೈಗಾರಿಕೆಗಳಿಗೆ ಹೆಚ್ಚಿನ ಚಾಲನೆ 
ನೀಡಿ, ಕೃಷಿಯಲ್ಲಿ, ವಿಶೇಷತಃ ಹಣ್ಣಿನ ತೋಟಗಾರಿಕೆಯಲ್ಲಿ 
ಕೆಲಸಮಾಡಿ, ಕರ್ನಾಟಕದ ಆರ್ಥಿಕ ಪ್ರಗತಿಗೆ ನೆರವಾದರು. 
ದಲಿತರನ್ನು .ಮತಾಂತರಿಸಿಯೂ ಹಿಂದೂ ಸಮಾಜದ 
ಅಸ್ಪೃಶ್ಶತೆಯಂಥ ಮೌಢ್ಯಗಳ ಬಗ್ಗೆ ಟೀಕೆ ಮಾಡಿಯೂ 
ಹಿಂದೂ ಸಮಾಜದಲ್ಲಿ ನವಜಾಗೃತಿಗೆ ನೆರವಾದರು. 
ಅವರು ಮತಾಂತರಿಸಿದ ಜನರ ಸಂಖ್ಯೆ ಅತ್ಯಲ್ಪವಾದರೂ 
ಕಾರ್ಯವು-ಕಷ್ಟದ ಮಡಿಮೆ-ಒಂದು ಧಾರ್ಮಿಕ ಗುಣ 
ವೆಂದು ಆ ಜನಕ್ಕೆ ಅವರು ತಿಳಿಸಿಕೊಟ್ಟರು. ಹೊಸ 
ಹೆಂಚಿನ ಮಾಡಿನ ಹೊಸ ವಾಸ್ತುಶೈಲಿಯನ್ನು ರೂಢಿಗೆ 
ತಂದರು. ಸಾಹಿತ್ಯ, ಭಾಷೆಗಳ ವೈಜ್ಞಾನಿಕ. ಅಧ್ಯಯನ, 
ನವ ಗದ್ಯ, ನವ ಭಾವಗೀತೆ, ಪತ್ರಿಕೋದ್ಯಮಗಳಿಗೆ ತಳ 
ಹದಿ ಹಾಕಿದರು. ಅನಾಥಾಲಯ, ಆಸ್ಪತ್ರೆ ತೆರೆದು ಜನತಾ 
ಸೇವೆಯ ಹೊಸ ಅಧ್ಯಾಯ ತೆರೆದರು. ಬಾಸೆಲ್‌ 
ಮಿಶನ್‌ನ ಒಂದೂವರೆ ಶತಮಾನದ ಸಾಧನೆ ಕರ್ನಾಟಕದ 


ನವೋದಯದ (ರಿನೇಸಾ ನ್ಸ್‌)ದ ಇತಿಹಾಸದಲ್ಲಿ ಒಂದು 
ಗಣ್ಯ ಅಧ್ಯಾಯ. 


